ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1694 
ಮಾನ್ಯ ಸದಸ್ಯರ ಹೆಸರು ಶ್ರೀ ಎಂ.ಎಲ್‌, ಅನಿಲ್‌ ಕುಮಾರ್‌ 
(ಸ್ಲಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 14.03.2022 
ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರಸಂ ಪ್ರಶ್ನೆಗಳು ಉತ್ತರ 
ಅ) | ಕೋಲಾರ ಜಿಲ್ಲೆಯಲ್ಲಿ ಕಳೆದರಡು | ಕೋಲಾರ ಜಿಲ್ಲೆಯಲ್ಲಿ ಕಳಿದ 020 ವರ್ಷಗಳಲ್ಲಿ 
ವರ್ಷಗಳಲ್ಲಿ ಎಷ್ಟು ಆಸ್ಪತ್ರೆಗಳಿಗೆ | ಆಸ್ಪತ್ರೆಗಳಿಗೆ ಒದಗಿಸಿರುವ ವೆಂಟಿಲೇಟರ್‌ಗಳ ವಿವರ ಈ 


ವೆಂಟಿಲೇಟರ್‌ ವ್ಯವಸ್ಥೆ ಕಲ್ಪಿಸಲಾಗಿದೆ. 
(ಆಸ್ಪತ್ರೆವಾರು ವಿವರ ನೀಡುವುದು) 


ಕೆಳಕಂಡಂತಿವೆ. 


ವೆಂಟಿಲೇಟರ್‌ಗಳ 
ವಿವರ 


ಆಸ್ಪತ್ರೆಯ ಹೆಸರು 


ಎಸ್‌. ಎನ್‌. ಆರ್‌. ಜಿಲ್ಲಾ ಆಸ್ಪತ್ರೆ, 20 


ಕೋಲಾರ 


ಸಾರ್ವಜನಿಕ ಆಸ್ಪತ್ರೆ ಬಂಗಾರಬೇಟೆ 


ಸಾರ್ವಜನಿಕ ಆಸ್ಪತ್ರೆ, ಶ್ರೀನಿವಾಸಪುರ 


ಸಾರ್ವಜನಿಕ ಆಸ್ಪತ್ರೆ, ಕೆ. ಜಿ. ಏಫ್‌ 


ಸಾರ್ವಜನಿಕ ಆಸ್ಪತ್ರೆ, ಮುಳಬಾಗಿಲು 


w/w] af 


ಸಾರ್ವಜನಿಕ ಆಸ್ಪತ್ರೆ, ಮಾಲೂರು 


ಆ) 


ಕೋಲಾರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ 
ಯಾವ ಯಾವ ಖಾಯಿಲೆಗಳ ಚಿಕಿತ್ರಗಾಗಿ 
ವಿಶೇಷ ಘಟಕಗಳನ್ನು ಸ್ಮಾಪನೆ 
ಮಾಡಲಾಗಿದೆ. (ವಿವರ ನೀಡುವುದು) 


ಎನ್‌. ಸಿ. ಡಿ ಕಾರ್ಯಕ್ರಮದ ಭಾಗವಾಗಿ 3 ಮುಖ್ಯ 
ಘಟಕಗಳು ಕೋಲಾರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿವೆ. 


1. 


ಜಿಲ್ಲಾ ಎನ್‌. ಸಿ ಡಿ ಕ್ಲಿನಿಕ್‌: ಜಿಲ್ಲಾ ಆಸ್ಪತ್ರೆಗೆ 
ಯಾವುದೇ ಕಾರಣಕ್ಕೆ ಚಿಕಿತ್ಸೆಗಾಗಿ ಆಗಮಿಸುವ 30 
ವರ್ಷ ಮೇಲ್ಪಟ್ಟ ಎಲ್ಲರಿಗೂ ರಕ್ತದೊತ್ತಡ, 
ಮಧುಮೇಹ ಮತ್ತು 3 ಮುಖ್ಯ ಕ್ಯಾನ್ಸರ್‌ (ಸ್ಥನ 
ಕ್ಯಾನ್ಸರ್‌, ಗರ್ಭಕಂಠದ ಕ್ಯಾನ್ಸರ್‌ ಮತ್ತು ಬಾಯಿ | 


ಕ್ಯಾನ್ಸರ್‌ಗಳಿಗೆ ಪೂರ್ವಭಾವಿ ಂ ತಪಾಸಣೆ 
ಕೈಗೊಳ್ಳಲಾಗುವುದು. ರೋಗ ಖಾತ್ರಿಯಾದವರಿಗೆ 
ಅಗತ್ಯ ಚಿಕಿತ್ಸೆ ನೀಡಿ, ಮುಂದುವರೆಸುವ ಬಗ್ಗೆ 
ಅನುಪಾಲನೆ ಮಾಡಲಾಗುವುದು. (ಪ್ರತ್ಯೇಕ 
ಮಾನವ ಸಂಪನ್ಯೂಲಪವನ್ನು ಆರೋಗ್ಯ 
ಅಭಿಯಾನದಿಂದ ಒದಗಿಸಲಾಗಿದೆ). 


ಹಿರಿಯಗ ಆದೈಕೆ ಘಟಕ: 60 ವರ್ಷಕ್ಕೂ ಮೇಲ್ಪಟ್ಟ 
ಹಿರಿಯರಿಗೆ: ಏಕಗಪಾಕ್ಲಿ ಮಾದರಿಯಲ್ಲಿ ಚಿಕಿತ್ಸೆ 
ನೀಡಲು ಹಿರಿಯರ ಆರೋಗ್ಯ ಘಟಕವನ್ನು ಜಿಲ್ಲಾ. 
ಆಸ್ಪತ್ರೆ ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ. ಹಿರಿಯರಿಗೆ 
ಹೊರರೋಗಿ ಸೇವೆ ಒಳರೋಗಿ ಸೇವೆಗಳು, 
ಪ್ರಯೋಗಶಾಲಾ ಪರೀಕ್ಷೆ ಮತ್ತು ಭೌತಿಕ ಚಿಕಿತ್ಸೆಗೆ 
ಇಲ್ಲಿ ವ್ಯವಸ್ಥೆ ಇರುತ್ತದೆ. 

(ಪ್ರತ್ಯೇಕ ಮಾನವ ಸಂಪಸೂಲವನ್ನು ಆರೋಗ್ಯ 
ಅಭಿಯಾನದಿಂದ ಒದಗಿಸಲಾಗಿದೆ). 


3. ಜಿಲ್ಲಾ ಮಟ್ಟದ ಉಪಶಾಮಕ ಚಿಕಿತ್ಸಾ ಘಟಕ: 
ಕ್ಯಾನ್ಸರ್‌, ಪಾರ್ಶವಾಯು, ಮೂತ್ರಪಿಂಡದ : 
ಮೈಪಲ್ಯ ಹೈದಯರೋಗ ಮತ್ತು ವಯೋಸಹಜ 
ದುರ್ಬಲತೆಯಿಂದ ನಿತ್ರಾಣ ಸ್ಥಿತಿಯಲ್ಲಿರುವ ಮತ್ತು 
ವಾಸಿಯಾಗಲಾರದ ಸ್ಲಿತಿಯಲ್ಲಿರುವ, ಹಾಸಿಗೆ 
ಹಿಡಿದಿರುವ ರೋಗಿಗಳಿಗೆ ಉಪಶಾಮಕ ಆರೈಕೆ 
ನೀಡುವ ಸಲುವಾಗಿ ಮೂಲಸೌಕರ್ಯ ! 
ಕಲ್ಪಿಸಲಾಗುತ್ತಿದೆ. 


1. ಸವಜಾತ ಶಿಶುಗಳ ಆರೈಕೆಗಾಗಿ ಎಸ್‌. ಎನ್‌. ಸಿ. ಯ 
ವಿಭಾಗ, 

2 ಡಯಾಲಿಸಿಸ್‌ ರೋಗಿಗಳ ಚಿಕಿತ್ಸೆಗಾಗಿ ಡಯಾಲಿಸಿಸ್‌ 
ವಿಭಾಗ, 

3. ಮೂತ್ರಕೋಶಕ್ಕೆ 

ಯುರಾಲಜಿ ವಿಭಾಗ, 

ಎಸ್‌.ಆರ್‌.ಸಿ ವಿಭಾಗ, 

ಹೆಚ್‌. ಐ. ವಿ ಸೋಂಕಿತ ರೋಗಗಳ ಚಿಕಿತ್ಸೆ ಎ.ಆರ್‌ 

ಟಿ ವಿಭಾಗ, 

6. ಕ್ಷಯರೋಗ ನಿಯಂತ್ರಣ ಘಟಕ, 

7. ಪಂಚಕರ್ಮ ವಿಭಾಗ, 

8. ಯುನಾನಿ ವಿಭಾಗ, 

9. 

1 


ಸಂಬಂಧಿಸಿದ ರೋಗಗಳಿಗೆ 


wm 


. ಡಿ.ಇ.ಸಿ ಚಿಕಿತ್ಸಾ ವಿಭಾಗ, 
0. ಮಾನಸಿಕ ರೋಗಿಗಳಿಗೆ ಕೌನ್ಸಲಿಂಗ್‌ ಮತ್ತು ಚಿಕಿತ್ಸೆ 
ನೀಡಲಾಗಿದೆ. 


11. ಜಾಯಿಂಟ್‌ ಕ್ಲಿನಿಕ್‌, 
ಇ) | ಕೋಲಾರ ಜಿಲ್ಲೆಯಲ್ಲಿರುವ ಸರ್ಕಾರಿ 

ಆಸ್ಪತ್ರೆಗಳು ಎಷ್ಟು; ಈ ಆಸ್ಪತ್ರೆಗಳಿಗೆ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಈ 

ಮಂಜೂರಾಗಿರುವ ಹುದ್ದೆಗಳು ಮತ್ತು | ಕೆಳಕಂಡಂತೆ ಕಾರ್ಯನಿರ್ವಹಿಸುತಿವೆ. 

ಪ್ರಸ್ತುತ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 

ಎಷ್ಟು? (ಜಿಲ್ಲಾವಾರು ಮಾಹಿತಿ | | ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು 69 

ನೀಡುವುದು) ಸಮುದಾಯ ಆರೋಗ್ಯ ಕೇಂದ್ರಗಳು 02 
ತಾಲ್ಲೂಕು ಸಾರ್ವಜನಿಕ ಆಸ್ಪತ್ರೆಗಳು 04 
ಜಿಲ್ಲಾ ಆಸ್ಪತ್ರೆ, 01 
ಆರೋಗ್ಯ ವಿಸರಣಾ ಘಟಕಗಳು 05 
ಕೋಲಾರ ಜಿಲ್ಲೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳಿಗೆ 
ಮಂಜೂರಾಗಿರುವ ಹುದ್ದೆಗಳು ಮತ್ತು ಪುಸ್ತುತ 
ಖಾಲಿಯಿರುವ ಹುದ್ದೆಗಳ ವಿವರವನ್ನು 

§ ಅನುಬಂಧದಲ್ಲಿ ನೀಡಲಾಗಿದೆ. 


, ಸಂಖ್ಯ: ಆತುಕ 24 ಎಸ್‌.ಟೆ.ಕ್ಯೂ 2022 


Kf ¥ 


—ಾ್‌॥ಕಸುಧಾಕರ್‌) | 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


ಲ್‌ 


AN 


ಲಿ 
1 


ಣಿ ಅಧಿಕಾರಿಗಳ ಕಾರ್ಯಾಲಯ, ಕೊ 


ಜಿಲ್ಲಾ ಆರೊ 
ಬರು 


0 1 
\ 8 
we 
ಮ ma [ 
NV | ಓತ i 
NE 
MN FE \ 
[2g 
5) ' 4 
[33 p 4 
42 #] 15 
3೫ 5 | 
4 3} | 2 
3 8] 5 | 
1 ೫ [ade ಬ 
) lg |& 
58 We i 
pi 
| B 
\ 
{ 


